. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 4 


ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


9೦ 


1872 (2233) 
ಶ್ರೀ ಕೆ.ಎ.ತಿಪ್ಪೇಸ್ವಾಮಿ 


(ನಾಮನಿರ್ದೇಶನ ಹೊಂದಿದವರು) 


ಉತ್ತರಿಸುವವರು : ಬೃಹೆತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 
ಉತ್ತರಿಸುವ ದಿನಾಂಕ 2 31.03.2020 

ಕ್ರಸಂ. ಪ್ನೆ ಉತ್ತರ 

ಅ | ರಾಜ್ಯದಲ್ಲಿ ಎಷ್ಟು ವಿಶೇಷ ಆರ್ಥಿಕ ವಲಯ ರಾಜ್ಯದಲ್ಲಿ 35 ವಿಶೇಷ ಆರ್ಥಿಕ ವಲಯಗಳು 
(Special Economic Zone) ಳನ್ನು ಕಾರ್ಯನಿರ್ವಹಿಸುತ್ತಿವೆ. 
ಸಾಸಲಾಗಿದ ಮತ್ತು ಹೀಗೆ ಸ್ಥಾಪಿತವಾಗಿರುವ | ಜ್ರ ಎಸ್‌ಇಜೆಡ್‌ಗಳಲ್ಲಿ ಬಯೋ ಟೆಕ್ಕಾಲಜಿ, 
ವಿಶೇಷ ಸಂ ವಲಯಗಳಲ್ಲಿ | ಎಂಜಿನಿಯರಿಂಗ್‌, ಜವಳಿ / ಸಿದ್ದ ಉಡುಪು, ಔಷಧ 
ಅಡಕವಾಗಿರುವ ವಿಶೇಷವಾದ ಮತ್ತು ಮಹತ್ವದ | ಟುತ್ಸನ್ನಗಳು, ಮಲ್ಫಿ ಪ್ರಾಡಕ್ಸ, ಐಟಿ / ಬಿಟಿ ಮತ್ತು 

[ತ 5 ಬ್‌ 5 
ಲಕ್ಷಣಗಳೇನು? ಏರೋಸ್ಪೇಸ್‌ ವಲಯಗಳ ಉದ್ಯಮಗಳನ್ನು 
ಸ್ಥಾಪಿಸಲಾಗಿದೆ. } 
ಈ ವಲಯಗಳ ನಿಗದಿತ ಪ್ರದೇಶಗಳಲ್ಲಿ ಉತ್ಪಾದನೆ, 
ಸೇವೆ ಹಾಗೂ ವ್ಯಾಪಾರ ಚಟುವಟಿಕೆಗಳನ್ನು 
ಕೈಗೊಳ್ಳಲು ಅವಕಾಶವಿರುತ್ತದೆ. SEZ 
ಕಾಯ್ದೆಯನ್ವಯ ಇವುಗಳಲ್ಲಿ ತೆರಿಗೆ / ಸುಂಕ 
ವಿನಾಯಿತಿ ಸೌಲಭ್ಯಗಳು ಇರುತ್ತವೆ. 

ಆ | ರಾಜ್ಯದಲ್ಲಿ ಎಷ್ಟು ಪ್ರದೇಶಗಳಲ್ಲಿ ' ವಿಶೇಷ | ರಾಜ್ಯದಲ್ಲಿ ' ಕಾರ್ಯನಿರ್ವಹಿಸುತ್ತಿರುವ 35 ವಿಶೇಷ 
ಚರ್ಥಿಕ ವಲಯಗಳನ್ನು ಸ್ಥಾಪಿಸಲು ಆರ್ಥಿಕ ವಲಯಗಳು ಒಟ್ಟು 1958.036 ಹೆಕ್ಟೇರ್‌ 
ಗುರುತಿಸಲಾಗಿದೆ ಮತ್ತು ಎಷ್ಟು ಪ್ರದೇಶಗಳಲ್ಲಿ | ಪ್ರದೇಶದಲ್ಲಿ ಸ್ಥಾಪನೆಗೊಂಡಿರುತ್ತವೆ. 
ಸ್ಥಾಪಿಸಲಾಗಿದೆ ಮತ್ತು ಯಾವ ಯಾವ | (ವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ) 
ಬಗೆಯ ಉದ್ಯಮಗಳನ್ನು ಸ್ಥಾಪಿಸಲು ಹಂಚಿಕೆ ನ 
ಮಾಡಲಾಗಿದೆ (ಪೂರ್ಣ ವಿವರ ನೀಡುವುದು) 

ಇ |ಕಳೆದ 3 ವರ್ಷಗಳಲ್ಲಿ ಈ ವಲಯಗಳ | ವಿಶೇಷ ಆರ್ಥಿಕ ವಲಯಗಳನ್ನು ಸ್ಥಾಪಿಸಲು 
ಅಭಿವೃದ್ದಿಗೆ ನಿಗದಿಪಡಿಸಿದ ಅನುದಾನವೆಷ್ಟು; ಸರ್ಕಾರದಿಂದ ಯಾವುದೇ ಅನುದಾನ 
ಮತ್ತು ಎಷ್ಟು ಅನುದಾನ ಬಳಕೆಯಾಗಿದೆ. | ನಿಗದಿಪಡಿಸಿರುವುದಿಲ್ಲ. 

(ವಲಯವಾರು ವಿವರ ನೀಡುವುದು) 
ಈ ಕಳೆದ 3 ವರ್ಷಗಳಲ್ಲಿ ಈ ಉದ್ಯಮಗಳಿಗೆ [ಕಳೆದ 3 ವರ್ಷಗಳಲ್ಲಿ ಈ ಉದ್ಯಮಗಳಿಗೆ ಕೇಂದ್ರ 


ಕೇಂದ ಮತ್ತು ರಾಜ್ಯ ಸರ್ಕಾರಗಳಿಗೆ 
ನಿಗದಿಪಡಿಸಿದ ಉತ್ಪನ್ನಗಳ ಗುರಿಯೆಷ್ಟು ಮತ್ತು 
ಎಷ್ಟರ ಮಟ್ಟಿಗೆ ಈ ಗುರಿಗಳನ್ನು ತಲುಪಲಾಗಿದೆ. 
(ವಿವರ ನೀಡುವುದು) 


ಮತ್ತು ರಾಜ್ಯ ಸರ್ಕಾರಗಳಿಂದ ಯಾವುದೇ 
ಉತ್ಪನ್ನಗಳ: ಗುರಿ ನಿಗದಿಪಡಿಸಿರುವುದಿಲ್ಲ. ಆದಾಗ್ಯೂ 
ಕಳೆದ 3 ವರ್ಷಗಳಲ್ಲಿ ವಿಶೇಷ ಆರ್ಥಿಕ ವಲಯದ 


| ರಫ್ತಿನ ವಿವರಗಳು ಕೆಳಕಂಡಂತಿವೆ. 


ವರ್ಷ ರಾನ್‌ ವಷರ 

(ರೂ. ಕೋಟಿಗಳಲ್ಲಿ) 
708-17 - 86983.49 
TTR 7338800 
POEs) 5735.03 


ಕಳದ 3 ವರ್ಷಗಳಲ್ಲಿ ಈ ವಿಶೇಷ ಆರ್ಥಿಕ 
ವಲಯಗಳಿಂದ ರಾಜ್ಯದ ಬೊಕ್ಕಸಕ್ಕೆ ತೆರಿಗೆ 
/ ಸೆಸ್‌ /ರಾಯಲ್ಪಿ ಮೂಲಕ 
ಸಂದಾಯವಾದ ಹಣವೆಷ್ಟು (ವಿವರ 
ನೀಡುವುದು) 


ಕಳೆದ 3 ವರ್ಷಗಳಲ್ಲಿ ಈ ವಿಶೇಷ ಆರ್ಥಿಕ 
ವಲಯಗಳಿಂದ ಸರಕು ಮತ್ತು ಸೇವೆಗಳ ತೆರಿಗೆ ರೂ. 
1459.32 ಲಕ್ಷ ಹಾಗೂ ಮುದ್ರಾಂಕ ಮತ್ತು ನೋಂದಣಿ 
ತೆರಿಗೆ | ಸೆಸ್‌ ರೂ. 3769.22 ಲಕ್ಷ 
ಸಂದಾಯವಾಗಿರುತ್ತದೆ. 


ಸಿಐ 115 ಎಸ್‌ಪಿಐ 2020(ಇ) 


0 


(ಜಗದೀಶ್‌ ಶೆಟ್ಟರ್‌) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


` ಅನುಬಂಧ-1 
Sector wise SEZ Details (Operational SEZs} 
1 
SI No, Name of SEZ " Location of the SEZ with Sy No's District/ Place |Area in HA Type of SEZ 
+ 
1 {WIPROLIMITED Electronic City, Bengaluru Bengaluru 5.17 IV/AYES 
7 T 
2 J|WIPROLIMITED - lDoddakannelli, Sarjapur Road, Bengaluru [Bengaluru 6.48 - TATES 
EMBASSY TECH VILLAGE {FORMALLY Devarabeesana Halli, Village, Varther Hobli, IR 
3 B: [ 24.54 FATES 
VRUNDAVAN TECH VILLAGE} Bengaluru East, Taluk. ಆಗತ್ರಕೇಟಗಟ (4 1 
jal A - R 
4 |BIOCON SEZ Bommasandra Industrial Area, Phase Bengaluru 35.55| Biotechnology 
Bengaluru | 
— 
5 |DIVYASREE TECHNOPARK Kundatahalli, Krishnarajapuram Bengaluru Bengaluru 13.20 IT/ITES 
I 
RMZ ECOWORLD INFRASTRUCTURE PVT. jDevarabeesanahalli, 
6 LTD. [FORMERLY ADARSH PRIME Bhoganahalli and Doddakanahatli Bengaluru 10.56 ITATES 
PROJECTS PVT. LTD] Karnataka L 
| Manyata EBP SEZ 
7 |IMANYATA EMBASSY BUSINESS PARK SEZ JRachenhalli and Naganara Villages Bengaturu 26.20 {T/ITES 
Hobli, Outer Ring Road, Bengaluru Dist, 1 
INFORMATION TECHNOLOGY PAR D 
8 (rel) C G KLF Whitefield Main Road Bengalurt Bengaluru 10.87 M/ITES 
- Pe 
9 |cEssNA SEZ Hobli,Bengalur District Bengaluru 17.99 ITATES 
- Karnataka - IN 
GLOBAL Mil E {FORMERLY T. P. ill 
10 0 LAGE {FORMERLY TANGLIN attanagere! Mylasandra Village Bengaluru 26.67 ITATES 
SEZ} Bengaluru RN 
T 
KARNATAKA INUDSTRIAL AREA 
f 233.31 iles. 
| 11 DEVELOPMENT BOARD (KIADB} Hassan ,Karnataka Hassan 33.31} Textiles.Garments 
FO 
ial A M istrict; 
12 lnzosvs TECHNOLOGIES LIMITED Hebbal industrial Area, Mysore District |p yysuru “22.04 ITATES 
[Karnataka * 
+ 
13 HCL TECHNOLOGIES LTD. Jigani industrial Area, Bengaluru Bengaluru 1038] ATES 
k Dakshi istri 
14 [INFOSYS TECHNOLOGIES LIMITED [Genii Tuk Palsnine Kannd Dstt, Mangaluru 123.61 ITATES 
_} Karnataka - 
PRITECH PARK SEZ (PRIMAL PROJECTS , ' 
15 LTD} ( 0 Bellandur, Varthur Hobli,Bengaturu Bengaluru 14,70 T/TES 
- — 
KARNATAKA INUDSTRIAL AREA - 
a H. 109, Ph i 
16 DEVELOPMENT BOARD (KIADB) | Karnataka assan 30 armaceuticals 
ASPEN INFRASTRUCTURE LTD (FORMERLY |Nadasalu ,Nandikooru,Polimaru, R K KR 
1 259.33 En [ 
T J SVNEFRA SEZ) Hejamadi,Udupi, Karnataka Udupei 59 ಔneering 
— 
18 JKARLE PROJECTS Nagavara, Bengaluru . Bengaluru 9.21 MATES 
+ + - 
19 MANGALORE SPECIAL ECONOMIC ZONE |Biakampadi, Mangalore Mangaluru 624.79; Multi-product 
- 1 — 
20 |BAGMANE CONSTRUCTION PVT LTD Mahadevpura, K R Puram, Bengaluru Bengaluru 11.31 ITATES 
+ ; — 
21 |GOPALAN ENTERPRISES INDIA PVT LTD Hoody, White field, Bengaluru Bengaluru 10.31 {TATES 
AEQUES SPECIAL ECONOMIC ZONE T K R ; |” 
Mastiholy vill k 
22 (FORMERLY QUEST SpEciaL Economic ("Ster38: and Mastiholy vilages, Hukkerl |p tagavi 106.33| Engineering 
taluk, Belagavi. 
ZONE} 
23 MILESTONE BUILDCON PVT LTD Chokkanahalli, Yelahanka, Bengaluru Bengaluru 10.11 IT/ITES 


ಸ 


F R T "] 
p Katt I Vs Vill ಸ 
24 |Gut¢ OIL CORPORATION LYD giugenahalivand Venkatals ¥ilages; Bengaluru 12.14 me. 
Yelahanka Hobli, Bengaluru 
KARNATAKA STATE ELECTRONICS 3 
Nidi i hi § 
25 CORPORTATION UTD {KEONICS) idige, Shimoga Shivamogga 14.57 IT/ITES 
T 
BROOKEFIELDS REAL ESTATES AND 
26 PROJECTS PVT LTD (BROOKE BOND REAL |Marathahalli, Bengaturu Bengaluru 10.72 I/ITES 
ESTATES PVT. LTD.) 
IA a 
27 LARSEN AND TOUBRO SEZ Hebbal, Mysore Mysuru 10.00 IM/ITES 
( Ww NA » 
28 KARNATARAINUDSTRIAL AREA ME ME Bengaluru 101.98 Engineering 
f 4 ineerin 
DEVELOPMENT BOARD (KIADB} KARNATAKA nN 
29 |WIPROLIMITED Kodathi village, Sarjapur road, Bengaluru Bengaluru 19.53 IT/ITES 
SPRL FTW: DUR {INDIAN STRATEGIC 
[i 2 PA! 1A 
p Udipi Dist. M lus ಮ 
30 PETROLEUM RESERVES LTD.} adur, Udipi tq & Dis angaluru 41.2 FTWZ 
H ii j, Taluk Hubli, Distri 
.31 [INFOSYS TECHNOLOGIES LIMITED Gokul Hobli Hubl Taluk Hub, District ppg 17.42 ITATES 
Dharwad, Near Airport Hubli Ke 
32 JAMIN PROPERTIES LLP Devanahalli Taluk, Bengaluru, Karnataka Bengaluru 2.76 IT/ITES 
kundi, ORR, Maratfhalli t, 
33 JBAGMANE -it Doddanekund ‘ORR, Marathhalli pas Bengaluru 134 ITATES 
Bengaluru 
Sy.No.31/1 Chikkankanneli Village 
34 {RGA SOFTWARE INFRASTRUCTURE Varthur Hobli Bengaluru East Taluk Bengaluru 1.50 iT/TES 
Bengaturu Karnataka 
35 [MODERN ASSET BANGALORE- SEZ-1 Sy. No: 2/1 & 2/2, Venkatala Village, Bengaluru 2 A ITATES 
[4 elahanka Hobl, Bengaluru-560064 ಕಕ ್ಲ 


